Kerala Gazette No. 15 dated 10th April 2018 . 
PART I 


Section iji 


सत्यमेव जयते 


AL 


. 


GOVERNM 


ed 
, 


2 
ನಾವು 


OF KERALA 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಸಿ) ಇಲಾಖೆ 


ಅಧಿಸೂಚನೆ 


ನಂಬ್ರ 22842/ಲೆಗ್. ಸಿ2 / 2016/ಕಾನೂನು. ತಿರುವನಂತಪುರಂ, 


2017 ಏಪ್ರಿಲ್ 3 , 
1192 ಮೀನ 20/ 
1939 ಚೈತ್ರ 13. 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. ವಿಧಾನಸಭೆಯು ಮಂಜೂರು ಮಾಡಿದಂತಹ 
ಮಸೂದೆಗೆ 2017 ಏಪ್ರಿಲ್ 1ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ. ಜಿ. ಹರೀಂದ್ರನಾಥ್ , 
ಕಾನೂನು ಕಾರ್ಯದರ್ಶಿ . 


G, 32 / 2017 / GPC. 


2017ರ 6ನೇ ಅಧಿನಿಯಮ 
2017ರ ಕೇರಳ ಅಂಗಡಿಗಳ ಹಾಗೂ ವ್ಯಾಪಾರ ಸಂಸ್ಥೆಗಳ ಕಾರ್ಮಿಕ ಕ್ಷೇಮನಿಧಿ 

(ತಿದ್ದುಪಡಿ) ಅಧಿನಿಯಮ 
2006ರ ಕೇರಳ ಅಂಗಡಿಗಳ ಹಾಗೂ ವ್ಯಾಪಾರ ಸಂಸ್ಥೆಗಳ ಕಾರ್ಮಿಕ ಕ್ಷೇಮ ನಿಧಿ 
ಅಧಿನಿಯಮವನ್ನು ಮತ್ತಷ್ಟೂ ತಿದ್ದುಪಡಿ ಮಾಡುವುದಕ್ಕಿರುವ 

ಒಂದು 

ಅಧಿನಿಯಮ 
ಪೀಠಿಕೆ. 2006ರ ಕೇರಳ ಅಂಗಡಿಗಳ ಹಾಗೂ ವ್ಯಾಪಾರ ಸಂಸ್ಥೆಗಳ ಕಾರ್ಮಿಕ ಕ್ಷೇಮನಿಧಿ 
ಅಧಿನಿಯಮವನ್ನು ಈ ಕೆಳಗಿನ ಉದ್ದೇಶಗಳಿಗೆ ಮತ್ತಷ್ಟೂ ತಿದ್ದುಪಡಿ ಮಾಡುವುದು 
ಯುಕ್ತವಾಗಿರುವುದರಿಂದ; 

ಭಾರತ ಗಣರಾಜ್ಯದ ಅರುವತ್ತೆಂಟನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗಿದೆ: 

1 . ಸಣ್ಣ ಹೆಸರು ಮತ್ತು ಪ್ರಾರಂಭ. (1 ) ಈ ಅಧಿನಿಯಮವನ್ನು 2017ರ ಕೇರಳ 
ಅಂಗಡಿಗಳ ಹಾಗೂ ವ್ಯಾಪಾರ ಸಂಸ್ಥೆಗಳ ಕಾರ್ಮಿಕ ಕ್ಷೇಮನಿಧಿ ( ತಿದ್ದುಪಡಿ) ಅಧಿನಿಯಮ 
ವೆಂದು ಕರೆಯಬಹುದು. 

( 2) ಇದು 2007 ಮಾರ್ಚ್ 15ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು. 

2. ವಿಭಾಗ 3ರ ತಿದ್ದುಪಡಿ. 2006ರ ಕೇರಳ ಅಂಗಡಿಗಳ ಹಾಗೂ ವ್ಯಾಪಾರ 
ಸಂಸ್ಥೆಗಳ ಕಾರ್ಮಿಕ ಕ್ಷೇಮನಿಧಿ ಅಧಿನಿಯಮವನ್ನು ( 2006ರ 24 ) ದ ವಿಭಾಗ 3ರ ( 4) ನೇ 
ಉಪ- ವಿಭಾಗದ (ಎಫ್ ) ಖಂಡದ ನಂತರ ಈ ಕೆಳಗಿನ ಖಂಡಗಳನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ : 

“( ಜಿ ) ಕನಿಷ್ಟ ಪಕ್ಷ ಎರಡು ವರ್ಷದವರೆಗೆ ನಿಧಿಗೆ ನಿರಂತರವಾಗಿ 
ಅಂಶದಾನವನ್ನು ಪಾವತಿಸಿದ ಒಬ್ಬ ಸದಸ್ಯನು, ಸರಕಾರಿ- ಅರೆಸರಕಾರಿ ಸಂಸ್ಥೆಗಳಲ್ಲಿ ಉದ್ಯೋಗ 
ಲಭಿಸಿ ತೆರಳುವ ಸಂದರ್ಭದಲ್ಲಿ , ನಿಧಿಯಿಂದ ಯಾವುದೇ ಸೌಲಭ್ಯವನ್ನು ಪಡೆಯದಿದ್ದಲ್ಲಿ , 
ಕಾರ್ಮಿಕನು ಹಿಸ್ಸೆಯಾಗಿ ಪಾವತಿ ಮಾಡಿದ ಮೊತ್ತವನ್ನು ಮಾತ್ರ ನೀಡುವುದಕ್ಕಾಗಿ; 

(ಎಚ್ ) ಮರಣಾನಂತರದ ಸಹಾಯಧನವನ್ನು ಪಡೆಯಲು ಅರ್ಹತೆಯಿಲ್ಲದೆ 
ಮರಣಹೊಂದುವ ಸದಸ್ಯರ ಆಶ್ರಿತರಿಗೆ ಆ ಸದಸ್ಯನು ನಿಧಿಗೆ ಅಂಶದಾನವಾಗಿ ಪಾವತಿಸಿದ 
ಮೊತ್ತವನ್ನು ನೀಡುವುದಕ್ಕೆ ... 


30 


